ಕರ್ನಾಟಿಕ ವಿಧಾನ ಪರಿಷತ್ತು 
1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1350 
2, ಸದಸ್ಯರ ಹೆಸರು : ಶ್ರೀ. ಪ್ರಕಾಶ್‌ ಕೆ ರಾಥೋಡ್‌ 
3) ಉತ್ತರಿಸಬೇಕಾದ ದಿನಾ೦ಕ: : 09.03.2022 
4) ಉತ್ತರಿಸುವವರು... : : ಮಾನ್ಯ ವಸತಿ. ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಜಿವರು. 
ಕ್ರ ಪ್ರಶ್ನೆ ಉತ್ತರ | 
ಸಂ 
(ಅ) | ಬೆಂಗಳೂರು ನಗರದ ಸಂಚಾರ ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಆರ್ಥಿಕ 


ದಟ್ಟಿಣೆ ಕಡಿಮೆ ಮಾಡಲು 
ಉಪನಗರ ರೈಲು "ಯೋಜನೆ 
ಯಾವ ಹಂತದಲ್ಲಿದೆ; 


ಯೋಜನೆಯ ಅಂದಾಜು ವೆಚ್ಜ್‌ ರೂ.15,767.00 ಕೋಟೆಗಳಾಗಿದೆ. 
| ಈ ಯೋಜನೆಯಲ್ಲಿನ ರೂ.12,396.00 ಕೋಟೆಗಳನ್ನು 20:20:60 
! ಅನುಪಾತದಲ್ಲಿ (ರಾಜ್ಯ : ಕೇಂದ್ರ ಸರ್ಕಾರ : ಬಾಹ್ಯಸಾಲ), 


; ಬಾಹ್ಯಸಾಲಿ ಹಾಗೂ ಉಳಿದ ರೂ.371.00 ಕೋಟಿಗಳನ್ನು | 
"ಜಿ.ಎಸ್‌.ಟಿ. . ಹೊಂದಾಣಿಕೆ! ಮತ್ತು ಇತರ ಮೂಲಗಳಿಂದ 
| ಒದಗಿಸಲಾಗುವುದು. " ಳು 


| ಸರ್ಕಾರ ಹಾಗೂ ರೈಲ್ವೆ ಮಂತ್ರಾಲಯದ ಜಂಟಿ ಸಹಭಾಗಿತ್ವ 


| ನಿರ್ಮಿಸಲು ಉದ್ದೇಶಿಸಲಾಗಿದೆ. 


' ಕರೆಯಲಾಗಿದ್ದು, ಮಾರ್ಚ್‌ 01 ರಂದು ಟೆಂಡರ್‌ ಬಿಡ್ಡಿಂಗ್‌ 


| ಸವಲತ್ತುಗಳ ವರ್ಗಾವಣೆ (ty Shifting), ವಿನ್ಯಾಸ (Design) 


ವ್ಯವಹಾರಗಳ ಕುರಿತ ಕೇಂದ್ರ ಸಚಿವ ಸಂಪುಟ ಸಮಿತಿಯು 
ಅಕ್ಟೋಬರ್‌-20200 ರಲ್ಲಿ ಅನುಮೋದನೆ ವೀಡಿದೆ. ಈ 


ಅಂದರೆ, -ತಲಾ 'ರೂ.೭479.00. ಕೋಟಿಗಳನ್ನು ರಾಜ್ಯ. ಮತ್ತು 
ಕೇಂದ್ರ ಸರ್ಕಾರಗಳು ಹಾಗೂ ರೂ.7,438.00 ಕೋಟಿಗಳನ್ನು | 


148.17 ಕಮೀ ಗಳ ಉದ್ದದ ಈ ರೈಲ್ವೆ ಜಾಲವನ್ನು ಕರ್ನಾಟಕ | 
ಸಂಸ್ಥೆಯಾದ ಕೆ-ರೈಡ್‌ ಮುಖೇನ ಕಾರ್ಯಗತಗೊಳಿಸಲಾಗುತ್ತಿದೆ. 
ಈ ಯೋಜನೆಯನ್ನು ಈ ಕೆಳಗಿನ 04 ಕಾರಿಡಾರ್‌ಗಳಲ್ಲಿ 


i ಕೆಎಸ್‌ಆರ್‌ ಬೆಂಗಳೂರುನಗರ- ದೇವನಹಳ್ಲಿ 
(41.40 ೫. ಮಿಲ್ಲಿ. 
i. ಬೈಯಪ್ಪನಹಳ್ಳಿ - ಚಿಕ್ಕಬಾಣವಾರ (25.01 ಕ್ಲೀಮಿಳಿ). 
ii. ಕೆಂಗೇರಿ - ವೈಟ್‌ ಪೀಲ್ಡ್‌ (35.52 ಕಿ.ಮಿಳಿ). 
i. ಹೀಲಲಿಗೆ - ರಾಜಾಮಕುಂಟೆ (46.24 ಕಿ.ಮಿಲ್ಸ. 


ಕಾರಿಡಾರ್‌-2 (ಬೈಯಪ್ಪನಹಳ್ಳಿ - ಚಿಕೈಬಾಣಪವಾರ,- 25.01 
ಕಿ.ಮಿಳಿರ ಸಿವಿಲ್‌ ಕಾಮಗಾರಿಯ ಟೆಂಡರ್‌ ಅನ್ನು. 


ತೆರೆಯಲಾಗಿದೆ ಹಾಗೂ ತಾಂತ್ರಿಕ ಅರ್ಹತೆಯ ಮೌಲ್ಯಮಾಪನ 
ಮಾಡಲಾಗುತ್ತಿದ್ದು, ಮಾರ್ಚ್‌ ಅಂತ್ಯದ ವೇಳೆಗೆ 
ಕಾಮಗಾರಿಯನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ. 


ಈ ಟೆಂಡರ್‌ ಕರೆಯುವ ಮುನ್ನ- ಭೂಸ್ಮಾಧೀನ ಪ್ರಕ್ರಿಯೆ: 


ರಚನೆಗಳಂತಹ. 'ಪೂರ್ವಭಾವಿ ಕಾರ್ಯಗಳನ್ನು 
ಪೂರ್ಣಗೊಳಿಸಲಾಗಿದೆ. 2 . 


8 


ಉಳಿದ ಮೂರು ಕಾರಿಡಾರ್‌ಗಳ ಟೆಂಡರನ್ನು ಕರೆಯಲು 


| | ಪೂರ್ವಭಾವಿ ಸಿದ್ಧತೆಗಳನ್ನು , ನಡೆಸಲಾಗುತ್ತಿದ್ದು, 2026 ರ 
| | ಅಂತ್ಯದ ವೇಳೆಗೆ ಕಾಮಗಾರಿಯನ್ನು ಪೂರ್ಣಗೊಳಿಸುವ | 
| | ಗುರಿಯನ್ನು ಹೊಂದಲಾಗಿದೆ. 
(ಆ) ' ಈ ಯೋಜನೆಗೆ ರೈಲ್ವೆ ಬೆಂಗಳೂರು ಉಪನಗರ. ರೈಲು ಯೋಜನೆಗೆ ಆರ್ಥಿಕ 
! ಮಂಡಳಿಯಿಂದ ಮ ವ್ಯವಹಾರಗಳ ಕುರಿತ ಕೇಂದ್ರ.ಸಚಿವ ಸಂಪುಟ ಸಮಿತಿಯು 
ದೊರಕಿದೆಯೇ; ಅವುಗಳು | ಅಕ್ಟೋಬರ್‌-2020 ರಲ್ಲಿ ಅನುಮೋದನೆಯನ್ನು ನೀಡಿದೆ. 
ಯಾವುವು; (ಸಂಪೂರ್ಣ ವಿವರ | | ಅನುಮೋದನಾ ಪತ್ರವನ್ನು ಅನುಬಂಧ-1 ರಲ್ಲಿರಿಸಿದೆ) 
| ನೀಡುವುದು) | ನ್ಯ 
(ಇ). | ಈ ಯೋಜನೆಗಳನ್ನು ಯಾವಾಗ | ಕಾರಿಡಾರ್‌-2 (ಬೈಯಪ್ಪನಹಳ್ಳಿ - ಚಿಕ್ಕಬಾಣವಾರ - 25.01. 


ಆರಂಭಿಸಲಾಗುವುದು? 
ನೀಡುವುದು). 


(ವಿವರ | 


' ಕೆಲಸಗಳು 


ಕ.ಮಿಲಿರ ಕಾಮಗಾರಿಯ . ಪೂರ್ವ ಸಿದ್ಧತಾ ಕಾಮಗಾರಿಯ 
ಪೂರ್ಣಗೊಂಡಿದ್ದು, ಸಿಬಿಲ್‌ .: ಕಾಮಗಾರಿಗಾಗಿ 
ಟೆಂಡರನ್ನು ಕರೆಯಲಾಗಿದ್ದು, ಮಾರ್ಜ್‌ 01 ರಂದು ಟೆಂಡರ್‌. 


| ಬಿಡ್ಡಿಂಗ್‌ ., ತೆರೆಯಲಾಗಿದೆ ಹಾಗೂ" , ತಾಂತ್ರಿಕ ಅರ್ಹತೆಯ |: 


ಮೌಲ್ಯಮಾಪನ ಮಾಡಲಾಗುತ್ತಿದ್ದು, ಮಾರ್ಚ್‌ "ಅಂತ್ಯದ 
ವೇಳೆಗೆ ಕಾಮಗಾರಿಯನ್ನು ಆರಂಭಿಸಲು ಉದ ಶಿಸಲಾಗದೆ. 


ಉಳಿದ 'ಹಾರಿಡಾರ್‌ಗಳ ಕಾಮಗಾರಿಗಳ ಪೂರ್ವಸಿದತಾ' 
ಕೆಲಸಗಳು ಪ್ರಗತಿಯಲ್ಲಿದ್ದು, ಹಂತ ಹಂತವಾಗಿ ;ಟೆಂಡರ್‌ 
ಗಳನ್ನು ಕರೆಯಲು ಉದ್ದೇಶಿಸಲಾಗಿದೆ ಸ 


ಸಂಖ್ಯ: ಮೂಲ 74 ರಾರಾಹೆ 2022 


೫ 
ಸ 
(ವಿ.ಸೋಮಣ್ಣ) i. 
ವಸತಿ ಮತ್ತು ಮೂಲಸೌಲಭ್ಯ 
ಅಬಿವೃದ್ಧಿ ಸಚಿವರು 


KR 


MINISTRY OF RAILWAYS (A Bs 
AILWAY BOARD WA 
(RAIL AYB ) 

No. 2019/7 Cell/KRIDE/BSTP/EBR/07 New Delhi, dated 10,2020 


OFFICE MEMORANDUM 


Sub: Sanction of Bengaluru Suburban Transport Project (148.17 kms). 


The undersigned is directed to convey that the Cabinet Committee of Economic Affairs, in its 
meeting held on 07.10.2020, has approved the work of Bengaluru Suburban Transport Project at an 
estimated cost of Rs.13926 crore (Rupees Thirteen Thousand Nine Hundred Twenty Six Crore Only) and 
completion cost of Rs.15767 crore { Rupees Fifteen Thousand Seven Hundred Sixty Seven Crores Only). 


2. The project shall be funded by Ministry of Railways (MoR) and Govemment of Kamataka (Gok) 
who shall provide their share of equity through Rail Infrastructure Development Company (Karnataka) Ltd. 
(K-RIDE), a JV Company of MoR and Gok, a5 per the approved financing pattern on the completion cost as 


under: ನ _ _ 
' Particulars ಸ | Amount % Share 
§ i (Rs. InCr) 
‘oie _ ೩ ETT 20%] 
uity by Govt..of Kamataka ಸ J 2479 js 20% 
Loan from Bank / Bilaterai /Muitilaterai Funding Agencies(MFA) | 7438 + 60% . | 
Total Cost | 12396 100% 
f ನ p i f 
Sub-ordinate Debt for Central GST and Basic cusiom duty by Govt. 763 F 
of India. KR 
Sub-ordinate Debt for land and R&K by Govt. of Kamataka 1470 | ಣೆ | 
[ Sub-ordinate Debt for State GST by Govt. of Kamataka 785 I § } 
Sub-ordinate Debt for IDC for HCA ODA Loan @ 13% & Front 353 4 
end Fee (@0.1% by Govt. of Kamataka oy 4] 
[ Total Cost K ES AEE 
3. The works included in this project as per the 4 corridors are a5 under: 
[tem Corridor-1 Corridor-2 | Corridor-3 | Corridor Total 
ನ 3) SERED 
- Length (Km) {44 | 2501 13552 [46.24 148.17 
From Bengaluru city f Baiyyappanahalll Kengeri 0 Heelalige to 
to Yelahanka to! to Yeshwantpura t Bengalore Yelahanka to 
Devanhalli | Chikbanavar i cityto Rajanakunte 
+ airport link 1 Whitefield [ 
4. Component-wise breakup of the completion cost of the project is as below: 
SI. No [tem Amount Gs. in Crore) 
Land +R&R ವ 1470 
Alignment, Formation and Airport connectivity 4125 
0 | Station Buildines bF 1981 | 
WT ‘Depot - . ECG 
50 [P-Way Ww If 727 -] 
6.0 Traction & power supply inc! OHE, ASS ete. y 1050 
[ 7.0 Signalling and Telecom. ma 1373 
8.0 | Rolling Stock | | 0 
[ 9.0 | Misc. General security and Staff Quy. 379 
10.0 | CGST and SGST 1343 y 
11.0 | General Charges & Contingencies 815 
120 ‘| IDC ಘ 353 
Total | y 13926 | 
WY 13.0 | Escalation @ 5% pa. | 1841 1] 
4 ರ Grand Tota} | 15767 Ft 


5. The completion period OF ine proEC > YJ 
in 3 years after sanction. 


with Airpon link} has beer planned for completion within 
Conditions: @ 


- The conditions of sanction of the project are a5 under: 


(೩) procurement, Operation {with on board train staff only) and Maintenance of Rolling Stock 


should be kept on PPP Node. 

(b) MoR’s contribution to equity is through budgetary support initially limited to Rs- 500 crores 
nd the rest is proposed to be financed through the returns from the monetization of the 
Railway land’ as identified in the DPR as a part of Value Capture Financing (VCF) 
Framework. These vacant Railway land parcels is expected-to generate upto Rs. 4815 crores 

which will accrue to Mok. | 


()  Sute Govemment has agreed to grant a Floor Space Index (FSI) of 5 on Railway land on the 


influence zone of the corridor. . 
(d) State Govt. will set up an empowered comhnittec 0 facilitate Ministry of Railways initiatives 
for the monetization of its land and its timely realization of the benefits to the project. 
(¢) Remaining expected VCF from Non Railway land to the tune of Rs 2573 Cr., which, i8 
expected to come through Premt FAR, Bererment Levy, Land use charge and CeSson 
approval of new layout shall be taken towards non fare box revenue io repay the debt. MK - 


de their land at nominal lease charges of Rs.l per acre. 


{ Gok. and MoR will pr 


(i -K-RIDE skal} have the autonomy in the fare fixation and fare will be kept comparabic.1o 
‘Bangalore Metro: ” - " 

“ (h) Prdcurement packages will be formulated on EPC basis. 

The executing agency K-RIDE should take necessary Steps to expedite execution, Signing of 
concession agreement, land acqoisition and financial closure etc. 
2a 
DK. Mistray 
Director/IMTP 
Railway Board 

011-47845480 


To 

Managing Director, ” 

Rail lo frastructire Development Company (Karoataka) Ld. (K-RIDE), 

MSIL House, 7" Floor, 0 

36, Cunningham Road, ' k 
Bengaluru: 560052. 


No. 2019/V Cel/KRIDE/BSTP/EBR/OT 


() PFA, South Western Railway, Hubli ' 
Ne) principal Director of Audit, South Western Railway, Hubli. 
(iii) Dy. Comptroller & Auditor General of india/Railways, Room No.224, Rail Bhawan, New Delhi. 


QL 


For Member (Finance) 


Copy to: 


I Chief Secretary, Government of Kamataka, Room No: 110, Gate I, M S Building, Ambedkar 


Veedh, Bengaluru, Karnataka 560001 


FE 


General Manager, South Western Railway, Hubli. Re 

K _ 2111) ಸೂಗಸಿಂ 
(D.K. Mishra) 
DirectorMTP 


| jy Railway Board 


New Delhi, dated 102020 


